ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 356 


ಸದಸ್ಯರ ಹೆಸರು : ಶ್ರೀ ನಸೀರ್‌ ಅಹ್ಮದ್‌. 
(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
ಉತ್ತರಿಸುವ ದಿನಾಂಕ : 15-09-2021 


ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ. 
ಹಾಗೂ ರಾಜ್ಯ ಗ್ರಾಮೀಣ ಪ್ರದೇಶಗಳಲ್ಲಿ 
ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಕೊಂಡವರಿಗೆ 
ಅಕ್ರಮ-ಸಕ್ರಮ ಯೋಜನೆಯಡಿಯಲ್ಲಿ 
ಸಕ್ರಮಗೊಳಿಸಲು ಸರ್ಕಾರ 
ಜಾರಿಗೊಳಿಸಿರುವ ಮಾನದಂಡವೇನು; 
ಇದಕ್ಕೆ ಕಾಲಮಿತಿ ನೀಡಲಾಗಿದೆಯೇ; 


ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ 
ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ 
ನಿರ್ಮಿಸಿರುವ ವಾಸದ: ಮನೆಗಳನ್ನು 
ಸಕ್ರಮಗೊಳಿಸುವ ಸಲುವಾಗಿ ಕ್ರಮವಾಗಿ 
ಕರ್ನಾಟಕ ಭೂ ಕಂದಾಯ ಕಾಯ್ಕೆ, 1964 ರ 
ಕಲಂ 94ಸಿ ಮತ್ತು ಕಲಂ 94ಸಿಸಿ ರಡಿಯಲ್ಲಿ ಅರ್ಜಿ 
ಸಲ್ಲಿಸಲು ದಿನಾಂಕ: 31.03.2022 ರವರೆಗೆ 
ಕಾಲಾವಕಾಶ ಕಲ್ಪಿಸಲಾಗಿದೆ. ಸ್ವೀಕೃತವಾದ 
ಅರ್ಜಿಗಳನ್ನು ನಿಯಮಾನುಸಾರ -ಪರಿಶೀಲಿಸಿ 


'ಸದರಿ ದಿನಾಂಕದಿಂದ ಒಂದು ವರ್ಷದ 
ಅವಧಿಯಲ್ಲಿ ಇತ್ಯರ್ಥಪಡಿಸಲು ಅವಕಾಶವಿದೆ. 


ರ 


. ಗ್ರಾಮಾಂತರ... ಪ್ರದೇಶದ .' ಸರ್ಕಾರಿ 


py 


ಜಮೀನುಗಳಲ್ಲಿ ' ಅನಧಿಕೃತವಾಗಿ ನಿರ್ಮಿಸಿರುವ 


-| 30X40, 40X60: ಮತ್ತು 50X80" -ಅಡಿ ಅಳತೆಯ 


ವಾಸದ ಮನ್ನಗಳನ್ನು. ಸತ್ರಮಗೊಳಿಸುವ 
ಸಲುವಾಗಿ ಕರ್ನಾಟಕ: ಭೂ ಕಂದಾಯ ಕಾಯ್ದೆ, 


1964 ರ ಕಲಂ. 94ಸಿ ರಡಿಯಲ್ಲಿ - ಅವಕಾಶ 
ಕಲ್ಪಿ ಸಲಾಗಿದೆ. 


-ವಗರ ಪ್ರದೇಶದ ಸರ್ಕಾರಿ ಜಮೀನುಗಳಲ್ಲಿ, 
ಅನಧಿಕೃತವಾಗಿ ನಿರ್ಮಿಸಿರುವ 20x30 ಅಡಿ 
ಅಳತೆಯ ಹಾಗೂ ಬಿಬಿಎಂಪಿ, ನಗರ 
ಕಾರ್ಪೋರೇಷನ್‌, ಸಿಎಂಸಿ, ಟಿಎಂಸಿ ಮತ್ತು 
ಪಟ್ಟಣ "ಪಂಚಾಯತ್‌ ವ್ಯಾಪ್ತಿಯಿಂದ 
ನಿರ್ದಿಷ್ಟಪಡಿಸಿದ ಅಂತರದೊಳಗಿನ 
ಬಫರ್‌- ಜೋನ್‌ ಪ್ರದೇಶಗಳಲ್ಲಿ ನಿರ್ಮಿಸಿರುವ 
3040 ವಿಸ್ತೀರ್ಣದ ವಾಸದ ಮನೆಗಳನ್ನು 


"ಸಕ್ರಮಗೊಳಿಸಲು ಕರ್ನಾಟಿಕ ಭೂ ಕಂದಾಯ 


ಕಾಯ್ದೆ, 1964 ರ ಕಲಂ ಸಿಸಿ ರಡಿಯಲ್ಲಿ 
ಅವಕಾಶ ಕಲ್ಪಿಸಲಾಗಿದೆ 


| 


ಇ ಸನಾವ್‌ಗಧ ಸಾರದ ಮುಂದೆ] 
ಇರುವುದಿಲ್ಲ. 


ಆ) ಲ್ಯಾಂಡ್‌ ಡೆವಲಪರ್ಸ್‌ಗಳು 
ಬಡಾವಣೆಗಳನ್ನು ನಿರ್ಮಿಸುವಾಗ ಸರ್ಕಾರಿ 
ಗೋಮಾಳವನ್ನು ಒತ್ತುವರಿ ಮಾಡಿ, ಎಲ್ಲಾ 
ವರ್ಗದ ಜನರಿಗೆ ಮಾರಾಟವನ್ನು ಸಬ್‌- 
ರಿಜಿಸ್ಟಾರ್‌ ರವರ ಕಛೇರಿಗಳಲ್ಲಿಯೇ 
ಕಾನೂನು ರೀತ್ಯಾ ನೋಂದಣಿ 
ಮಾಡಿಕೊಟ್ಟಿದ್ದು, ಇಲ್ಲಿ ಮನೆಗಳನ್ನು 
ಕಟ್ಕಿಬೇಕಾದ ಸಮಯದಲ್ಲಿ ಸಂಬಂಧಪಟ್ಟ 
ಕಛೇರಿಗಳಿಂದ: ಖಾತೆ, ಇನ್ನಿತರೆ 
ಸವಲತ್ತುಗಳನ್ನು ಪಡೆದು ಸಾಲಗಳನ್ನು 
ತೆಗೆದುಕೊಂಡು ಸುಮಾರು ವರ್ಷಗಳಿಂದ 
ಜೀವನ ಕಟ್ಟಿಕೊಂಡವರಿಗೆ ಅವರುಗಳ 
ಹೆಸರಿಗೆ ಸಕ್ರಮಗೊಳಿಸಲು ಸರ್ಕಾರ ಯಾವ 
ತೀರ್ಮಾನ ಕೈಗೊಳ್ಳಲಾಗಿದೆ; 

ಇ) ಪ್ರದೇಶವಾರು ಯಾವ 
ಕಟ್ಟಿಕೊಂಡಿರುವ ಮನೆಗಳನ್ನು 
ಸಕ್ಸಮಗೊಳಿಸುವ ಬಗ್ಗೆ ಬರದಿರುವ 
'ಅರ್ಜಗಳೆಷ್ಟು; ವಿಲೇವಾರಿ 


ಮಾಡಿಕೊಂಡಿರುವ ಎಷ್ಟು; ಅನರ್ಹವಾದ 
ಅರ್ಜಿಗಳ ಬೆಗ್ಗೆ ಸರ್ಕಾಠ"ಯಾವ ತೀರ್ಮಾನ 
ಕೈಗೊಳ್ಳಲಿದೆ ೪: ಇವುಗಳಿಗೆ 
| ಸಹಾನುಭೂತಿಯಿಂದ ಮುಂದಿನ, ದಿನಗಳಲ್ಲಿ 
' | ಸಕ್ರಮಗೊಳಿಸಲಾಗುವುದೆ EE 

"ನಗರ 'ಪ್ರದತ, ಗಮಾಂತರ ಔಪ್ಲ್‌ ಹಾಗೂ 
| ಗ್ರಾಮಿಣ" ಪ್ರದೇಶಗಳಲ್ಲಿ ಬಡ/ಮಧ್ಯಮ 


ಹಾನ್‌ ಇ ಲಂ 9 ನಿ ಮತ್ತು ಕಲಂ ಉಊಸಿಸಿ ರಡಿಯಲ್ಲಿ 


ಸ್ವೀಕರಿಸಿದ ಅರ್ಜಿಗಳ ಜಿಲ್ಲಾವಾರು ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಅನರ್ಹವಾದ ಅರ್ಜಿಗಳನ್ನು 
ಸಕ್ರಮಗೊಳಿಸುವ ಕುರಿತು ಯಾವುದೇ ಪ್ರಸ್ತಾವನೆ 
ಸರ್ಕಾರದ ಮುಂದೆ ಇರುವುದಿಲ್ಲ. 


ನನಾಂಕ ೦1೦12015 ರ ಪೂರ್ವದಲ್ಲಿ 
ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ಸರ್ಕಾರಿ 


ವರ್ಗದವರು 2010ಕ್ಕೂ '  ಹಿರಿದಿನ| ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ 
1 ವರ್ಷಗಳಲ್ಲಿ. ಮಸೆ: ಕಟ್ಟಿಕೊಂಡು | ವಾಸದ ಮನೆಗಳನ್ನು ಸಕ್ರಮಗೊಳಿಸುವ 
ವಾಸವಾಗಿದ್ದರೆ, : ಅಂತಹ : ಮನೆಗಳನ್ನು ಸಲುವಾಗಿ ಕ್ರಮವಾಗಿ ಕರ್ನಾಟಿಕ ಭೂ ಕಂದಾಯ 
ಸಕೆಮಗೊಳಿಸಲು ” ತೀರ್ಮಾನ | ಕಾಯ್ದೆ, 1964 ರ ಕಲಂ 94ಸಿ ಮತ್ತು ಕಲಂ 9ಊಸಿಸಿ 
ಕೈಗೊಳ್ಳಲಾಗಿಡೆಯೇ; ಇಲ್ಲವಾಡಲ್ಲಿ-ಈ ಬಗ್ಗೆ ರಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ 
"ಮುಂದಿನ - : ದಿನಗಳಲ್ಲಿ - ಅಂತವರ | ಕಲ್ಪಿಸಲಾಗಿದೆ. 
"ಮನೆಗಳನ್ನು ಸಕುಮಗೊಳಿಸುವ " ಬಗ್ಗೆ 
ಸರ್ಕಾರದ ವಿಲುಪೇನು? (ಸಂಪೂರ್ಣ ಬಿವರ 
.ವೀಡುವುದು) | j 
ಸರಿಖ್ಯ: ಆರ್‌ಡಿ 133 ಎಲ್‌ಜಿಕ್ಯೂ 2021 (ಇ) 
pa 


ಕಂದಾಯ ಸಚಿವರು. 


ಿನುಬಂಭ 


ಸೀಕರಿಪಿದ ಮತು ೯ಪಡಿಸಿದ ವಿವರ 


ಗಾಮೀಣ) ರಡಿಯಲಿ ಅರ್ಜಿಗಳ 


ಸಿ 


© ಕಲಂ 


Me glfeiins 
jibes ub. 
[ilps 


ಪಡಿಸಿದ ವವರ 


೩ೀಕರಿಸಿದ ಮತು ಅತ್ಯ 


ಅ ೨ (ನಗರು ರಡಿಯಲ್ಲಿ ಅರ್ಜಿಗಳ 


